ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ಕೆ.ಎಸ್‌.ಎಫ್‌.ಸಿ. ವತಿಯಿಂದ ಉದ್ದಿಮೆದಾರರ ಬಡ್ಡಿ ರಿಯಾಯಿತಿ ಯೋಜನೆ ಬಗ್ಗೆ 


ಶ್ರೀ ಐವನ್‌ ಡಿ'ಸೋಜಾ (ನಾಮನಿರ್ದೇಶನ ಹೊಂದಿದವರು) :- 
1292 (1444) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ: 


(ಅ) 2018-19ನೇ ಸಾಲಿನಲ್ಲಿ ಕೆ.ಎಸ್‌.ಎಫ್‌.ಸಿ. ವತಿಯಿಂದ ಕರ್ನಾಟಿಕ ಸರ್ಕಾರದ ಪರಿಶಿಷ್ಟ 
ಜಾತಿ/ಪಂಗಡಗಳ ಉದ್ದಿಮೆದಾರರ ಬಡ್ಡಿ ರಿಯಾಯಿತಿ ಯೋಜನೆ ಹಾಗೂ ಸಾಮಾನ್ಯ ಸಾಲ 
ಯೋಜನೆಯಡಿ ಎಷ್ಟು ಅರ್ಹ ಉದ್ದಿಮೆದಾರರಿಗೆ ಸಾಲ ಮಂಜೂರಾತಿ ಮಾಡಲಾಗಿದೆ; (ವಿವರ 
ನೀಡುವುದು) 


(ಆ) ಸದರಿ ಯೋಜನೆಯಡಿ ಅರ್ಜಿದಾರರಿಂದ ಪ್ರಕ್ರಿಯೆ ಶುಲ್ಕ ಪಾವತಿಸಿಕೊಂಡು, ಸಾಲ ಮಂಜೂರಾತಿ 
ಪತ್ರವನ್ನು ನೀಡಿ, ಕೆ.ಐ.ಎ.ಡಿ.ಬಿ. ಕೈಗಾರಿಕಾ ನಿವೇಶನ ಗುತ್ತಿಗೆ ಪಡೆಯಲು ಮೊದಲನೆ ಕಂತು 
ಮಂಜೂರಾದ ಮತ್ತು ಮಂಜೂರು ಆಗಬೇಕಾಗಿರುವವರ ವಿವರ ನೀಡುವುದು; 


(ಇ) ಮೊದಲನೇ ಕಂತು ಬಿಡುಗಡೆ ಮಾಡುವುದರಲ್ಲಿ ತಾರತಮ್ಮ ಮಾಡಲಾಗಿದೆ ಎಂಬ ಆರೋಪ 
ಕೇಳಿಬಂದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ? 


